ಕರ್ನಾಟಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ - 147 
ಉತ್ತರಿಸಬೇಕಾದ ದಿನಾಂಕ > | 22.12.2021 


ಉತ್ತರಿಸಬೇಕಾದ ಸಚಿವರು : | ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಾ್‌್‌್‌್‌ 


———————— 
ಅಂದರೆ 2018-19ನೇ 


ಬೀದರ್‌ ' ಜಿಲ್ಲೆಯಲ್ಲಿ" ಕಳೆದ' 3 'ವರ್ಷಗಳಲ್ಲಿ ; ಬೀದರ್‌ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 
ಯಾವ ಯಾವ ಯೋಜನೆಯಡಿ ಎಷ್ಟು ಸಾಲಿನಿಂದ ಇಲ್ಲಿಯವರೆಗೆ ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಒಟ್ಟು 
ಮನೆಗಳನ್ನು ನೀಡಲಾಗಿದೆ; | 18875 ಮನೆಗಳನ್ನು ಮಂಜೂರು ಮಾಡಿದ್ದು ಈ ಪೈಕಿ 16057 


(ತಾಲ್ಲೂಕುವಾರು ವಿವರಗಳನ್ನು | ಫಲಾನುಭವಿಗಳನ್ನು ಆಯ್ಕೆಗೊಳಿಸಿ ಕಾಮಗಾರಿ ಆದೇಶ ಪತ್ರ ನೀಡಲಾಗಿದೆ. 


ಯೋಜನವಾರು, ತಾಲ್ಲೂಕುವಾರು ವಿವರವನ್ನು ಅನುಬಂಧ-1ದಲ್ಲಿ 

! ನೀಡಲಾಗಿದೆ. 
ಫಲಾನುಭವಿಗಳಿಗೆ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 2018ರಲ್ಲಿ ವಸತಿ ರಹಿತರ ಹಾಗೂ 
ಮನೆಗಳನು ನೀಡಬೇಕಾಗಿದೆ? | ನೀವೇಶನ ರಹಿತರ ಸಮೀಕ್ಷೆ ಕೈಗೊಂಡಿದ್ದು, ಸದರಿ ಸಮೀಕ್ಷೆಯಲ್ಲಿ ಒಟ್ಟು | 
(ತಾಲ್ಲೂಕುವಾರು 1871691 ವಸತಿರಹಿತರು ಹಾಗೂ 719190 ನಿವೇಶನರಹಿತರು 
| 


ವಿವರಗಳನ್ನು ನೀಡುವುದು) | ಲಭ್ಯವಿರುವುದು ಕಂಡುಬಂದಿದ್ದು, ಈ ಪೈಕಿ ಬೀದರ್‌ ಜಿಲ್ಲೆಯಲ್ಲಿ 89219 
| ವಸತಿರಹಿತರು ಹಾಗೂ 4347 ನಿವೇಶನರಹಿತರು ಕಂಡುಬಂದಿರುತ್ತಾರೆ. 


ಅದೇ ರೀತಿ ನಗರ ಪ್ರದೇಶದಲ್ಲಿ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 
(ನು ಯಡಿ ಕೈಗೊಂಡ ಸಮೀಕ್ಷೆಗೆ ಅನುಸಾರವಾಗಿ ಒಟ್ಟು 1415121 
ಮನೆಗಳಿಗೆ ಬೇಡಿಕೆ ಇರುವುದು ಕಂಡು ಬಂದಿದ್ದು ಈ ಪೈಕಿ ಬೀದರ್‌ ಜಿಲ್ಲೆಯಲ್ಲಿ 
21409 ವಸತಿ ರಹಿತರು' ಮತ್ತು 25533 ನಿವೇಶನರಹಿತರು ಇರುವುದು 
ಕಂಡು ಬಂದಿದೆ. (ತಾಲ್ಲೂಕುವಾರು ವಸತಿರಹಿತ ಹಾಗೂ ನಿವೇಶನರಹಿತರ 
ವಿವರವನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ). 


| | 2021-22ನೇ ಸಾಲಿಗೆ ವಿವಿಧ ವಸತಿ ಯೋಜನೆಗಳಡಿ 5 ಲಕ್ಷ ಹೊಸ 
| ಮನೆಗಳ ನೀಡಲಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್‌ 
| ಸದಸ್ಯರ ಸಂಖ್ಯೆಗೆ ಅನಗುಣವಾಗಿ ಅರ್ಹ ಫಲಾನುಭವಿಗಳ ಆಯ್ಕೆಗೆ ಸೂಚನೆ 
ನೀಡಲಾಗಿದ್ದು, ಈ ಸಂಬಂಧ ಆಯ್ಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


(ಸಂಖ್ಯೆ: ವಣ 471 ಹೆಚ್‌ಎಎಂ 2021) 


Nan Np 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


Annexure-] 


Devraj Urs Housing Scheme-Rural 
evraj Urs Housing Scheme-Rural 2020 21 


860 860 


| 
EE 
ನನ 
aj. 

ದ 


EE 7 CN CN RE 
Aurad Toei CESS SOUS CO 
Bacvalalyan NATO iss | we] 162 
ET ETN NS ES EE ET 
[Basavakalyana [Devraj Urs Housing Scheme-Rural DOESN NE SN 
Basavakalyana _____[Devraj Urs Housing Scheme-Rural |2020-21 — 230 il 
Besavakalyna ——MAYG os 4 


Basavakalyana Total OE 2554 16 


Bhalki Devraj Urs Housing Scheme-Rural [2018-19 
Bhalki Devraj Urs Housing Scheme-Rural |2020-21 21 


Bhalki 2019-20 143) 18] 
Bhalki 


Bhalki 


MJ 
[ew Romy Kom) 
¥ 
Ne) 
ಅ) 
ಟು 
® 
~l 
ಟು 
| 
Re 


320 
Bar Dani Ue Housing Scheme Rural [08-T 
Booms Hoss Sehne Run 

Bidar MAG S20 | 
Barba uss 
TA NN NN WT 

| 


| 
ಜ್‌ 
[ 
[ts 
[s) 
"S 
"3 
ಲು 
ps 
Bs 
| 
Ne) 
i 
[os 
[] 
ವಾ 
|; 
OM 


PMAYU 2020-21 0 
hitgoppa TT 
Ciitguppa Mave [201520 
Chitguppa THT 
PMAYU 642 
[Homnabad ——__ [PMAYU 322) 22 
Homnabad Toad 
5 
Huisoor Fl 
[Humnabad ___ [Devraj Urs Housing Scheme-Rural [201819 | i 1 
Devraj) Urs Housing Scheme-Rural |2020-21 | 8) OO 88] 
Humnabad ___—__ [PMAYG 


il 
pk 
—/lWw 
ER eR 
ed A 
| 


Devraj Urs Housing Scheme-Rural |2020-21 2 
PMAYG 2019-20 18 3 


Annexure-2 


Urban 
2217 
8568 
5020 
i965] 31087 
[—— S[Chitgoppa | 2608] 841] 3449] 
| 6[HallikhedB TE 
5449 
Total | 21409] 25533] 


L; NO 


____ 1[Aurad 
Basavakalyana 
halki 


